ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2052 


2 ಸದಸ್ಯರ ಹೆಸರು : ಶ್ರೀ ದಿನೇಶ್‌ ಗೂಳಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3 ಉತ್ತರಿಸುವ ದಿನಾಂಕ 17-03-2022 
4 ಉತ್ತರಿಸುವ ಸಚಿಪರು ಗೃಹ ಸಚಿವರು 
kal , ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಉತ್ತರ 
1 ರಾಜ್ಯದಲ್ಲಿ ಕಾನೂನು ಬಲವರ್ಧನೆಗೆ | ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 60 ಪೊಸಇ 
ಪಿ.ಇ.ಬಿ (ಹೊಲೀಸ್‌ ಎಷ್ಟಾಬ್ಲಿಷ್ಠೆಂಟ್‌ 2009, ದಿನಾಂಕ:24/08/2009 ರಂತೆ ಪೊಲೀಸ್‌ 
ಬೋರ್ಡ್‌) ಮೂಲಕ ಪೊಲೀಸ್‌ | ಠಾಣೆಯ ಪ್ರಭಾರ ಹೊಂದಿರುವ ಠಾಣಾಧಿಕಾರಿ, 
| ನಿರೀಕ್ಷಕರುಗಳ ಹಾಗೂ ಅಧಿಕಾರಿಗಳ | ಪೊಲೀಸ್‌ ವೃತ್ತದ ಪ್ರಭಾರ ಹೊಂದಿರುವ 
ವರ್ಗಾವಣೆಗಳನ್ನು 2 ವರ್ಷಕ್ಕೆ | ಸರ್ಕಲ್‌ ಇನ್ಸ್‌ಪೆಕ್ಸರ್‌ ಮತ್ತು ಉಪ ವಿಭಾಗದ 
ನಿಗಧಿಪಡಿಸಿದ್ದು, ಒಂದು ವರ್ಷ ಪೂರೈಸಿದ ಪ್ರಭಾರವನ್ನು ಹೊಂದಿರುವ ಪೊಲೀಸ್‌ ಉಪ 
ಅಧಿಕಾರಿಗಳನ್ನು “ಕೂಡಲೇ ವರ್ಗಾವಣೆ | ವಿಭಾಗಾಧಿಕಾರಿಗಳು ಕನಿಷ್ಠ 02 ವರ್ಷಗಳ 
ಮಾಡಲಾಗುತ್ತಿದ್ದು, ಇದರಿಂದ ಕಾನೂನು | ಪದಾವಧಿ ಹೊಂದಿರತಕ್ಕದ್ದು. 
ಸುವ್ಯವಸ್ಥೆಯ ಮೇಲೆ ಪರಿಣಾಮ | ತದನಂತರ ಕರ್ನಾಟಕ ಪೊಲೀಸ್‌ (ತಿದ್ದಪಡಿ) 
ಉಂಟಾಗುವುದಿಲ್ಲವೇ: ಕಾಯ್ದೆ 2013, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಂವ್ಯಶಾಇ 74 ಸಸನ 2012, 
ದಿನಾಂಕ:18.06.2013ರಲ್ಲಿ ಕನಿಷ್ಠ 
ಪದಾವಧಿಯನ್ನು ಒಂದು ವರ್ಷದ ಅವಧಿ 
ಎಂದು ತಿದ್ದುಪಡಿಯನ್ನು ತೆರಲಾಗಿರುತ್ತದೆ. 
ಇದರಿಂದಾಗಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ 
ಪರಿಣಾಮ ಉಂಟಾಗುವುದಿಲ್ಲ. 
2] ಪೊಲೀಸ್‌ ಅಧಿಕಾರಿಗಳ ವರ್ಗಾವಣೆಯನ್ನು 


ಕನಿಷ್ಠ 2 ವರ್ಷಕ್ಕೆ ನಿಗಧಿಪಡಿಸಲು ಸರ್ಕಾರ 
ಚಿಂತಿಸಿದೆಯೇಇ 


ಇಲ್ಲ. 


ಸಂಖ್ಯೆ: ಒಇ 47 ಪಿಇಎಂ 2022 


(ಆರಗ ಹ) 


ಗೃಹ ಸಚಿವರು 


